ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸ೦ಖ್ಯೆ : 1046(1296) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಶಿಕ್ಷಣ ಕೇತ್ರದ ಮಹತ್ವಾಕಾಂಕ್ಷೆ ಯೋಜನೆಗಳಿಗೆ ಅನುದಾನ ಕೊರತೆ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರದ 2021-22ನೇ ಸಾಲಿನ ಆಯವ್ಯಯದಲ್ಲಿ “ಸಮಗ್ರ ಶಿಕ್ಷಣ ಅಭಿಯಾನ" 
ಅಡಿ ಒದಗಿಸಿರುವ ಅನುದಾನವು ಕಳೆದ ವರ್ಷಕ್ಕಿಂತ ಬಹಳಷ್ಟು ಕಡಿತಗೊಳಿಸಿರುವುದು 
ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ಸಂಪೂರ್ಣ ವಿವರ ನೀಡುವುದು) 


(ಆ) ಅದರಂತೆ, ಕೇಂದ್ರ ಸರ್ಕಾರ ಪ್ರಸಕ್ತ ಆಯವ್ಯಯದಲ್ಲಿ : "ರಾಷ್ಟೀಯ ಯೋಜನೆ-ಹೆಣ್ಣು 
ಮಗುವಿನ ಹೈಸ್ಕೂಲ್‌ ವಿದ್ಯಾಭ್ಯಾಸದ ಉತ್ತೇಜನ" ಅಡಿಯಲ್ಲಿ ಸಹ ಭಾರಿ ಪ್ರಮಾಣದಲ್ಲಿ 
ಅನುದಾನ ಕಡಿತಗೊಳಿಸಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 


(ಇ) ಈ ರೀತಿ ಆಯವ್ಯಯದಲ್ಲಿ ಕೊರತೆ ಉಂಟ ಮಾಡುವ ಮುನ್ನ ಕೇಂದ್ರ-ರಾಜ್ಯ 
ಸರ್ಕಾರಗಳು ಯಾವು ದರೂಸಮೀಕ್ಲೆ/ಗಣತಿ ಕೈಗೊಂಡಿದೆಯೆಣಿ; (ವಿವರ ನೀಡುವುದು) 


(ಈ) ಹಾಗಿದ್ದಲ್ಲಿ, ಈ ಉಭಯ ಯೋಜನೆಗಳ ಅಡಿ ಕೇಂದ್ರ ಸರ್ಕಾರದಿಂದ ನೀಡುವ ಖೋತಾ 
ಆರ್ಥಿಕ ನೆರವು ನೀಗಿಸಲು ರಾಜ್ಯ ಸರ್ಕಾರ ಪ್ರಸಕ ಆಯವ್ಯಯದಲ್ಲಿ ಅಗತ್ಯವಿರುವ 
ಅನುದಾನ ಒದಗಿಸಿ, ಮೇಲ್ಕಂಡ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಮುನ್ನಡೆಸುವುದೇ? 
(ವಿವರ ನೀಡುವುದು) 


